ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಕೈಸ್‌ ಅಧೀನದ ವಸತಿ ಶಾಲೆಗಳಲ್ಲಿ ಖಾಲಿಯಿರುವ ಪ್ರಾಂಶುಪಾಲರ ಹುದ್ದೆಗಳನ್ನು ಬಡಿ ಮೂಲಕ 
ನೇಮಕ ಮಾಡುವ ಬಗ್ಗೆ 


ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರಕ್ಷೇತ್ರ):- 


101 (112) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) "ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ" (KRE1S-ಕೈಸ್‌) ಅಧೀನದ ವಸತಿ ಶಾಲೆಗಳ ಸಹ 
ಶಿಕ್ಷಕರುಗಳಿಗೆ ಶಿಕಣ ಇಲಾಖೆಗಳ ಸಹ ಶಿಕ್ಷಕರುಗಳ ಮಾದರಿಯಂತೆ ಮಾನ್ಯ ಉಚ್ಜ್‌ ನ್ಯಾಯಾಲಯ, 
ಧಾರವಾಡ ಪೀಠದ ಆದೇಶಾನುಸಾರ ಪ್ರಾಂಶುಪಾಲರ ಹುದ್ದೆಗಳಿಗೆ ಬಡಿ ನವೀಡಲು ಕುಮ 
ಕೈಗೊಳ್ಳಲಾಗಿದೆಯೇ; 


(ಆ) ಸದರಿ ವಸತಿ ಶಾಲೆಗಳಲ್ಲಿರುವ ಪ್ರಾಂಶುಪಾಲರ ಖಾಲಿಯಿರುವ ಹುದ್ದೆಗಳಿಗೆ ಸಹ ಶಿಕ್ಷಕರುಗಳನ್ನು 
ಕಳೆದ 10 ವರ್ಷಗಳಿಂದ ಬಡ್ತಿ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಡ್ತಿ ನೀಡಲು 
ವಿಳ೦ಬವಾಗಿರುತ್ತಿರುವುದಕ್ಕೆ ಕಾರಣಗಳೇನು; 


(ಇ) ಯಾವ ಕಾಲಮಿತಿಯಲ್ಲಿ ಸಹ ಶಿಕ್ಷಕರುಗಳನ್ನು ಪ್ರಾಂಶುಪಾಲರ ಹುದ್ದೆಗಳೆಗೆ ಬಡ್ತಿ ನೀಡಲಾಗುವುದು 
? 


